ಕರ್ನಾಟಕ ವಿಧಾನ ಪರಿಷತ್ತು 


ಜಹಿ 
ಪಶ್ನೆ ಸಂಖೆ 


ಚುಕ್ಕೆ ಗುರುತಿಲ್ಲದ ್ಯ 


ಸದಸ್ಯರ ಹೆಸರು 


ಉತ್ತರಿಸಬೇಕಾಗಿದ್ದ ದಿನಾಂಕ 


1818 (2195) 
: ಮಾನ್ಯಸಿ.ಎಂ. ಇಬ್ರಾಹಿಂ (ವಿಧಾನಸಭೆಯಿಂದ 


ಚುನಾಯಿತರಾದವರು) 


25. 


03.2021 - 


2021 


4, ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 
ಪ್‌ [ ಉತ್ತರ 
- - — - 
ಅ) 2018-19ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ 
ಕೆ.ಎಸ್‌.ಎಫ್‌.ಸಿ.ವತಿಯಿಂದ ಕೆ.ಐ.ಎ.ಡಿ.ಬಿ. 2018-19ನೇ ಸಾಲಿನಲ್ಲಿ ಕೆ.ಐ.ಎ.ಡಿ.ಬಿ. 
ಕೈಗಾರಿಕಾ ನಿವೇಶನ ಗುತ್ತಿಗೆ ಪಡೆಯಲು. ಕೈಗಾರಿಕಾ ನಿವೇಶನ ಗುತ್ತಿಗೆ ಪ ಪಡೆಯಲು 31 
51 ಘಟಕಗಳ ಪೈಕಿ 25 ಉದ್ದಿಮೆದಾರರಿಗೆ ಉದ್ದಿಮೆದಾರರಿಗೆ ಮಂಜೂರು' ಮಾಡಿದ 
ನಿವೇಶನ ಪಡೆಯಲು ಹಣವನ್ನು ಸಾಲದ ಪೈಕಿ ಫೆಬ್ರವರಿ 2020ರವರೆಗೆ 25 
ವಿತರಿಸಲಾಗಿದ್ದು, ಬಾಕಿ 6 ಉದ್ದಿಮೆದಾರರಿಗೆ ನಿವೇಶನ ಪಡೆಯಲು 
| ಉದ್ದಿಮೆದಾರರಿಗೆ ಹಣ . ಹಣವನ್ನು ವಿತರಿಸಲಾಗಿತ್ತು. ಸಸಂತಲ 
ವಿತರಿಸಲಾಗಿದೆಯೇ; ಹಾಗಿದ್ದಲ್ಲಿ ಉಳಿದ '6 ಉದ್ದಿಮೆದಾರರ ಪೈಕಿ .4 
ಸಂಪೂರ್ಣ ವಿವರವನ್ನು ಒದಗಿಸುವುದು; ಉದ್ದಿಮೆದಾರರಿಗೆ ಕೈಗಾರಿಕಾ ನಿವೇಶನ 
ಇಲ್ಲದಿದ್ದಲ್ಲಿ ಕಾರಣವೇನು? ಪಡೆಯಲು ಹಣ | ವಿತರಿಸಲಾಗಿದ್ದು 
ವಿವರಗಳನ್ನು ಅನುಬಂಧ-! ರಲ್ಲಿ 
ನೀಡಲಾಗಿದೆ. 
ಇನ್ನುಳಿದ “ಇಬ್ಬರು ಉದ್ದಿಮೆದಾರರು ಮೊದಲ 
ಹೂಡಿಕೆ ಷರತ್ತು (First Investment 
Clause) ಪೂರೈಸದ ಕಾರಣ ಕೆ.ಐ.ಎ.ಡಿ.ಬಿ. 
ನಿವೇಶನಕ್ಕೆ ಹಣ ವಿತರಿಸಲಾಗಿರುವುದಿಲ್ಲ. 
Jy - ಸ್‌ 
ಆ) ಮೊದಲನೆ ಕಂತು ಬಿಡುಗಡೆ . ಬಂದಿರುವುದಿಲ್ಲ. 
ಮಾಡುವುದರಲ್ಲಿ ತಾರತಮ್ಯ ಮಾಡಲಾಗಿದೆ ಪ್ರಸಕ್ತ ನಿಯಮಾನುಸಾರ ಕಮ 
ಎಂಬ " ಆರೋಪ - ಕೇಳಿ ಬಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ತೆಗೆದುಕೊಳ್ಳಲಾಗಿದೆ. 
IN 
೪೨೬ 
ಆಇ 05 ಬಿಎಫ್‌ಸಿ (ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


yy 


4 


ಅನುಬಂಧ-! 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 


ಜಿಲ್ಲಾವಾರು 2018-19ರ ಸಾಲನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉದ್ದಿಮದಾರರಿಗ 
ಕ.ಬ.ಎ.ಡಿ.ಬಿ. ನಿವೇಶನಕ್ಕ ನೀಡಿರುವ ನರವಿನ ವಿವರ 


(ಮೊತ್ತ ಲಕ್ಷೆ ರೊಗಳಲ್ಲಿ) 
ಘಟಕದ ಹೆಸರು ಮಂಜೂರಾತಿ ` ನಿದೇಶನಕ್ಕೆ ನಿವೇಶನಕ್ಕೆ 
ಹಂಚಿಕೆಯಾದ ವಿತರಣೆಯಾದ 
ಮೊತ್ತ 


kd 


ಮ ಯೂನಿವರ್ಸಲ್‌ ವೇರ್‌ ಹೌಸಿಂಗ್‌ ಮತ್ತು 
ಬೆಂಗಳೂರು (ನಗರ) ಲಾಜಿಸ್ಟಿಕೆಸ್‌ _ 300.00 123.00 


ಬೆಂಗಳೂರು ಗ್ರಾಮಾಂತರ ಅಲ್ಲಿಯಸ್‌ ಏರೋಟೆಕ್‌ 260.00 88.00 


ಪರ್ಪಲ್‌ ಹೆಜ್‌ ಡಿಸೈನರ್‌ 100.00 24.00 
ಶ್ರೀ ರಾಮೇಶ್ವರ ಎಂಟರ್‌ಪ್ರೈಸಸ್‌ 75.00 27.00 


735.00 262.00 


,' ಜಿಲ್ಲಾಮಾರು 2018-19ರ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉದ್ದಿಮೆದಾರರಿಗೆ 
ಕ್‌.ಐ.ಎ.ಡಿ.ಬಿ. ನಿವೇಶನಕ್ಕೆ ಮಂಜೂರು ಮಾಡಿ ವಿಶರಿಸಬೇಕಾದ ವಿವರ 
(ಮೊತ್ತ ಲಕ್ಷ ರೂಗಳಲ್ಲಿ) 
ಘಟಕದ ಹೆಸರು ಮಂಜೂರಾತಿ ನಿದೇಶನಕ್ಕೆ  ನಿವೇಶನಕ್ಕಿ 
ಹಂಚಿಕೆಯಾದ ವಿತರಣೆಯಾದ 
ಮೊತ್ತ ಮೊತ್ತ 


kd 


ಬೆಂಗಳೂರು ಗ್ರಾಮಾಂತರ ಕುಸುಮಾಂಜಲಿ ಎಂಟರ್‌ಪ್ರೈಸಸ್‌ , 460.000 112.44 


ಮನ್ಯಥ್‌ ಇಂಡಸ್ಟ್ರೀಸ್‌ | 425.00 112.00 


885.00 22444 


